ಕರ್ನಾಟಿಕ ವಿಧಾನಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ಸದಸ್ಯರ ಹೆಸರು: 


: 503 (638) 
: ಶ್ರೀ ಸಸೀರ್‌ ಅಹಮದ್‌ (ವಿಧಾನ ಸಭೆ 


ಕ್ಷೇತ್ರದಿಂದ ಚುನಾಯಿತರಾದವರು) 

3 ಉತರಿಸಿಬೇಕಾದ ದಿನಾಂಕ: : 24.09.2020 

4 ಉತರಿಸಲಿರುವ ಸಚಿವರು: : ಮಾನ್ಯ ಮುಖ್ಯಮಂತ್ರಿಯವರು 

ಅ) ಉತರ ಕರ್ನಾಟಕದ ಅಭಿವೃದ್ಧಿಯ ಹೌದು 

ಹಿತದೃಷ್ಟಿಯಿಂದ ಬೆಳಗಾವಿಯಲ್ಲಿ ನಿರ್ಮಿಸಿದ 

ಸುವರ್ಣ ಸೌಧದ ಕಟ್ಟಡಕ್ಕೆ ಕೆಲವೊಂದು 

ಇಲಾಖೆಗಳನ್ನು (ನೀರಾವರಿ, ಸಕ್ಕರೆ, ಶಿಕ್ಷಣ, 

ಉಧ್ಯಮ ಹಾಗೂ ಸಮಾಜ ಕಲ್ಯಾಣ) 

ಮಂತ್ರಿಯಾದಿಯಾಗಿ ಸಂಪೂರ್ಣ ಸ್ಥಳಾಂತರ 

ಮಾಡುವ ವಿಚಾರ ಸರ್ಕಾರದ 

ಗಮನದಲ್ಲಿದೆಯೇ | oo | 

ಆ) ಹಾಗಿದ್ದಲ್ಲಿ ಇಲ್ಲಿಯವರೆಗೆ ಯಾವ ಯಾವ | ಕೆಲವು ಪ್ರಮುಖ ರಾಜ್ಯ ಮಟ್ಟದ 

ಇಲಾಖೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಇಲಾಖೆಗಳನ್ನು ಶಾಶ್ವತವಾಗಿ ಸ್ನಳಾಂತರಿಸುವ 
ಉದ್ದೇಶ ಸರ್ಕಾರಕ್ಕೆ ಇದ್ದು, ಪ್ರಥಮ 
ಹಂತದಲ್ಲಿ ಬೆಳಗಾವಿಯಲ್ಲಿನ ಬಾಡಿಗೆ 
ಕಟ್ಟಡದಲ್ಲಿರುವ ಸರ್ಕಾರಿ/ನಿಗಮದ 
ಕಛೇರಿಗಳನ್ನು ಬೆಳಗಾವಿಯ ಸುವರ್ಣ ಸೌಧಕ್ಕೆ 
ಸ್ಮಳಾಂತರಿಸುವುದಕ್ಕೆ ದಿನಾ೦ಕ:30.06.2020 
ಮತ್ತು 02.07.2020ರಂದು 
ಅಧಿಸೂಚನೆ/ತಿದೋಲೆಯನ್ನು 


ಹೊರಡಿಸಲಾಗಿದೆ. ಅದರಂತೆ, 22 ಸರ್ಕಾರಿ / 


ವಿಗಮದ ಕಛೇರಿಗಳು ಸ್ಥಳಾಂತರಗೊಂಡಿವೆ. 
ಅವುಗಳ ವಿವರಗಳನ್ನು ಅನುಬಂಧದಲ್ಲಿ 
| ಒದಗಿಸಲಾಗಿದೆ. 
ಇ) ಉತ್ತರ ಕರ್ನಾಟಕ ಅಭಿವೃದ್ದಿ | ಸುವರ್ಣ ಸೌಧ ಕಟ್ಟಡವನ್ನು 
ಹಿತದೃಷ್ಠಿಯಿಂದ ಅಲ್ಲಿಯ ಜನ ಸಾಮಾನ್ಯರಿಗೆ | ಅಧಿವೇಶನವನ್ನು ಹೊರತುಪಡಿಸಿ ರಾಜ್ಯ 


ಕಛೇರಿ ಕೆಲಸಕ್ಕೆ ಅನುಕೂಲವಾಗುವ ಸಲುವಾಗಿ 
ಹಾಗೂ ಸುವರ್ಣ ಸೌಧದ ಕಟ್ಟಿಡದ 
ಸದುಪಯೋಗಪಡೆಯಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ಮಟ್ಟದ ಅಂದಾಜು ಸಮಿತಿ ಸಭೆ; ಕೃಷಿ ಪಂಡಿತ 
ಪ್ರಶಸ್ತಿ ಸಮಾರಂಭ; ರಾಜ್ಯ ಮಟ್ಟದ ಕೃಷಿ 
ಸಮ್ಮೇಳನ; ವಿವಿಧ ಇಲಾಖೆಗಳ ಪ್ರಗತಿ 
ಪರಿಶೀಲನಾ ಸಭೆ; ಆಹಾರ ಮತ್ತು ನಾಗರಿಕ 
ಸರಬರಾಜು ಇಲಾಖೆಯ ಗುಟಿಕಾ ಮತ್ತು 
ತಂಬಾಕು ಉತ್ಪನ್ನಗಳ ಎನಿಷೇಧ ಕುರಿತಾಗಿ 
ವಲಯಮಟ್ಟದ ತರಬೇತಿ; ಕರ್ನಾಟಕ ವಿಧಾನ 
ಮಂಡಲದ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ ವಲಯ ಮಟ್ಟದ ಸಮಿತಿಯ ಸಭೆ; 
ಉನ್ನತ ಶಿಕ್ಷಣ ಇಲಾಖೆಯ ಕಾಗದ ಪತ್ರಗಳ 
ಸಮಿತಿ ಸಭೆ; ಸಮಾಜ ಕಲ್ಯಾಣ ಇಲಾಖೆಯ, 
ಅಮುಸೂಚಿತ ಜಾತಿ ಮತ್ತು ಅನುಸೂಚಿತ 
ಪಂಗಡಗಳ ಕಲ್ಯಾಣ ಸಮಿತಿ ಸಭೆ; ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮೇಲಿನ 
ದೌರ್ಜನ್ಯ ತಡೆಗಟ್ಟುವಿಕೆ ಹಾಗೂ ಅಸ್ಪಶ್ಯತೆ 
ನಿರ್ಮೂಲನೆ ಕುರಿತಾಗಿ ಜಿಲ್ಲಾ ಮಟ್ಟದ 
ವಿಚಾರಣ ಸಂಕೀರ್ಣ; ಕಂದಾಯ ಇಲಾಖೆಯ 
ಬೆಳಗಾವಿ ಹಾಗೂ ಗುಲ್ಬರ್ಗ ವಿಭಾಗ ಮಟ್ಟದ 


ಅಧಿಕಾರಿಗಳ ಸಭೆ; ಜಲಸಂನ್ನೂಲ ಇಲಾಖೆಯ 
ಅಂದಾಜು ಸಮಿತಿ ಸಭೆ; ಲೋಕೋಪಯೋಗಿ 
ಇಲಾಖೆಯ ಬೆಳಗಾವಿ ವೃತ್ತದ ಪ್ರಗತಿ 
ಪರಿಶೀಲನಾ ಸಭೆ; ನಗರಾಭಿವೃದ್ದಿ ಇಲಾಖೆ 
ಭರವಸೆ ಸಮಿತಿ ಸಭೆ; ಬೆಳಗಾವಿ ಜಿಲ್ಲೆಯ ವಕ್ಸ 
ಆಸ್ತಿಗಳ ಸಂರಕ್ಷಣೆಗಾಗಿ ಸಹಾಯಧನ 
ಒದಗಿಸುವ ಕುರಿತು ಸಭೆ; ವಿಶ್ವೇಶ್ವರಯ್ಯ 
ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ರಾಣಿ 
ಚೆನ್ನಮ್ಮ ವಿಶ್ವವಿದ್ಯಾಲಯದ ಲೆಕ್ಕಪರಿಶೀಲನಾ 
ಸಭೆ; ಪ್ರವಾಸೋಧ್ಯಮ ಇಲಾಖೆಯ 
ಪ್ರವಾಸೋಧ್ಯಮ ಅಭಿವೃದ್ಧಿ ಪಡಿಸುವುದಕ್ಕೆ 
ಸಭೆ; ಜಿಲ್ಲಾ ಮಟ್ಟಿದ ಆಧಾರ ಕಾರ್ಯಾಗಾರ; 
ಮಾನವ ಹಕ್ಕುಗಳ ಅರಿವು ಜಾಗೃತ 
ಕಾರ್ಯಗಾರ; ಅರಣ್ಯೀಕರಣ ಕಾಮಗಾರಿಗಳಿಗೆ 
ಸಂಬಂಧಿಸಿದಂತೆ ತಾಂತ್ರಿಕ ಕಾರ್ಯಗಾರ; 


ಗ್ರಾಮ ಪಂಚಾಯತಿ ಚುನಾವಣಾ 
ಪೂರ್ವಸಿದ್ಧತೆ ಸಭೆ ಹಾಗೂ ವಿವಿಧ ಇಲಾಖೆಗಳ 
ಪ್ರಗತಿ ಪರಿಶೀಲನಾ ಸಭೆಗಳನ್ನು 


ಸುವರ್ಣಸೌಧದ ಕಟ್ಟಿಡದಲ್ಲಿ ಜರುಗಿಸಿದ್ದು, 
ವರ್ಷ ಪೂರ್ತಿ ವಿವಿಧ ಚಟುವಟಿಕೆಗಳಿಗಾಗಿ 
ಸುವರ್ಣಸೌಧ ಕಟ್ಟಡವು ಸದೃಳಕೆಯಾಗುತ್ತಿದೆ. 


ಪ್ರಸ್ತುತ 22 ಸರ್ಕಾರಿ / ನಿಗಮದ 
ಕಛೇರಿಗಳನ್ನು ಸ್ಮಳಾಂತರಿಸಲಾಗಿದ್ದು, 
ಅವುಗಳು ಕಾರ್ಯನಿರ್ವಹಿಸುತ್ತವೆ. 


ಪಿಡಿಎಸ್‌ 61 ಪಿಆರ್‌ ಐ 2020. 


ಸಾನೆ: ಂಖಟಿಂಸಟಪೆ 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ. 


ಯು.ರ. ಛೈ. ಸಂ: 6328 


ಕಚೇರಿ/ನಿಗಮ/ಆಯೋಗ 


1 2 


ನಾ 


ಆಡಳಿತ ಇಲಾಖೆ 


ಜಿಲ್ಲಾ ಉದ್ಯೋಗ ವಿನಿಮಯ ಕಛೇರಿ, 


1 
ಬೆಳಗಾವಿ 


ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, 
ಬೆಳಗಾವಿ 


ಹಿರಿಯ ಭೂ ವಿಜ್ಞಾನಿ, ಜಿಲ್ಲಾ ಅಂತರ್ಜಲ 
3 |ಕಛೇರಿ, ಅಂತರ್ಜಲ ನಿರ್ದೇಶನಾಲಯ, 
ಬೆಳಗಾವಿ 


ಉಪನಿರ್ದೇಶಕರು, ಪ್ರವಾಸೋದ್ಯಮ 
ಇಲಾಖೆ ಬೆಳಗಾವಿ 


ಸಹಾಯಕ ನಿರ್ದೇಶಕರು ನಗರ ಮತ್ತು 
ಗ್ರಾಮಾಂತರ ಯೋಜನಾ ಇಲಾಖೆ ಬೆಳಗಾವಿ 


ವಿಶೇಷ ಜಿಲ್ಲಾಧಿಕಾರಿಗಳು, ಭೂ ಸ್ಥಾಧೀನ 
6 |ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ, 
ಬೃಹತ್‌ ನೀರಾವರಿ ಯೋಜನೆಗಳು, ಬೆಳಗಾವಿ 


| 


ಕೌಶಲ್ಯಾಭಿವ ದ್ಧಿ ಇಲಾಖೆ 


ಯೋಜನೆ ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ 


ಅನುಬಂಧ 
ಅಂತಿಮವಾಗಿ 
ಹಂಚಿಕೆ ಬಾಡಿಗೆ ಮೊತ್ತ | ಸಭಾಂತರ 
ಬಾಡಿಗೆ ಮೊತ್ತ (ಪ್ರತಿ (ಪ್ರತಿ 
ಮಾಡಲಾದ ತಿಂಗಳು ರೂ ಗಳಲ್ಲಿ) |ವರ್ಷಕ್ಯೆ ರೂ ಗೊಂಡ 
ಕೊಠಡಿ ಈ ( ದಿನಾಂಕ 
ಸಂಖ್ಯೆ ಗಳಲ್ಲಿ 


SE SNE ML SRN SES SRE 


TP2 &TP3 


ಸಣ್ಣ ನೀರಾವರಿ ಮತ್ತು ಅಂತರ್ಜಲ 
ಅಭಿವೃದ್ಧಿ ಇಲಾಖೆ 


ಪ್ರವಾಸೋದ್ಯಮ ಇಲಾಖೆ 


ನಗರಾಭಿವೃದ್ಧಿ ಇಲಾಖೆ 


ಕಂದಾಯ ಇಲಾಖೆ 
ಜಲಸಂಪನ್ಮೂಲ ಇಲಾಖೆ 


C37, C38, & C39 


C35 & C36 


C44 


322 & 323 


25000 


300000 07-09-2020 


264792 


18-09-2020 


256200 


25000 


01-09-2020 


193200 01-09-2020 


240000 01-09-2020 


300000 17-09-2020 


ಕ್ರಸಂ ಕಚೇರಿ/ನಿಗಮ/ಆಯೋಗ 


1 
ಜಿಲ್ಲಾ ವ್ಯವಸ್ಥಾಪಕರು 
ಡಿ.ದೇವರಾಜ ಅರಸು ಹಿಂದಿಳಿದ ವರ್ಗಗಳ 
ಅಭಿವೃದ್ಧಿ ನಿಗಮ ನಿಯಮಿತ ಬೆಳಗಾವಿ 


ನಿಯಮಿತ ಬೆಳಗಾವಿ 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ 
ನಿಗಮ ನಿಯಮಿತ, ಬೆಳಗಾವಿ 


ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ 
ಅಭಿವೃದ್ದಿ ನಿಗಮ ಬೆಳಗಾವಿ 


rE | 
ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ 
ಅಭಿವೃದ್ದಿ ನಿಗಮ ನಿಯಮಿತ ಬೆಳಗಾವಿ 


7 EE) 
ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ 


ಆಡಳಿತ ಇಲಾಖೆ 


ಹಿಂದುಳಿದ ವರ್ಗಗಳ ಕಲ್ಯಾಣ 


ಇಲಾಖೆ 


ಅನುಬಂಧ 


ಅಂತಿಮವಾಗಿ 
ಹಂಚಿಕೆ 
ಮಾಡಲಾದ 
ಕೊಠಡಿ 
ಸಂಖ್ಯೆ: 


ಬಾಡಿಗೆ ಮೊತ್ತ (ಪ್ರತಿ (ಪ್ರತಿ 
ತಿಂಗಳು ರೂ ಗಳಲ್ಲಿ) |ವರ್ಷಕೈೆ ರೂ 


104 & 105 


ಸಹಾಯಕ ಆಯುಕ್ತರು, (ಭೂ ಸಾ 
ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ 
ಯೋಜನೆ ಉಪವಿಭಾಗ ನಂ-2 
ಬೆಳಗಾವ(KSHIP) 


ಲೋಕೋಪಯೋಗಿ ಇಲಾಖೆ 


B13 


750 


9000 


Fi 


01-09-2020 


300000 


05-09-2020 


ss 


ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ (ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ) 


|— 


ಇಲಾಖೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 


204 


1— 


180000 


03-09-2020 


o ಕಚೇರಿ/ನಿಗಮ/ಆಯೋಗ 


638 


ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಇಲಾಖೆ ಬೆಳಗಾವಿ 


ಆಯುಕ್ತರು ಕರ್ನಾಟಕ ಮಾಹಿತಿ ಆಯೋಗ 
ಬೆಳಗಾವಿ 


ಆಡಳಿತ ಇಲಾಖೆ 


ಬಾಡಿಗೆ ಮೊತ್ತ (ಪ್ರತಿ 


ಜಂಟಿ ನಿರ್ದೇಶಕರು, ಸಹಕಾರ ಸಂಘಗಳ, 
ಲೆಕ್ಕಪರಿಶೋಧನಾ ಇಲಾಖೆ, ಬೆಳಗಾವಿ ಜಿಲ್ಲೆ, 
ಬೆಳಗಾವಿ 


ಕಾರ್ಯನಿರ್ವಾಹಕ ಅಭಿಯಂತರರು, 
ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, 
ವಿಭಾಗೀಯ ಕಛೇರಿ, ಬೆಳಗಾವಿ 


ಸಹಾಯಕ ಕಾರ್ಯನಿರ್ವಾಹಕ 
ಅಭಿಯಂತರರು, ಕರ್ನಾಟಕ ರಾಜ್ಯ ಕೃಷಿ 
ಮಾರಾಟ ಮಂಡಳಿ, ವಿಭಾಗೀಯ ಕಛೇರಿ, 
ಬೆಳಗಾವಿ 


ಉಪ ಮುಖ್ಯ ವಿದ್ಯೂತ್‌ ಪರಿವೀಕ್ಷಕರ ಕಛೇರಿ, 
ಬೆಳಗಾವಿ 


ಸಹಕಾರ ಇಲಾಖೆ 


ಸಹಕಾರ ಇಲಾಖೆ 


ಸಹಕಾರ ಇಲಾಖೆ 


ಉದ್ಯೋಗ ವಿನಿಮಯ, 
ಕಛೇರಿಯಲ್ಲಿ ಒಂದು 
ಕೊಠಡಿಯಲ್ಲಿ 
el 


ಬಾಡಿಗೆ ಮೊತ್ತ 
(ಪ್ರತಿ 


ತಿಂಗಳು ರೂ ಗಳಲ್ಲಿ) [ವರ್ಷಕ್ಕೆ ರೂ 


ಗಳಲ್ಲಿ) 


27-08-2020 


140, 141 & 142 


16, 17, 17A & 18 


18-05-2020 


01-09-2020 


18-09-2020 


25300 303600 01-09-2020 


18-09-2020 


ಅನುಬಂಧ 


ತ್ರ 
ಈಂಟಿಕೆ ಕಿನ ನ 5 | ಸೃಳಾಂತರ 
ಕಸಂ ಕಚೇರಿ/ನಿಗಮ/ಆಯೋಗ ಆಡಳಿತ ಇಲಾಖೆ ಮಾಡಲಾದ | ರೂ ಗಲ ) |ವರ್ಷಕೆ, ರ | ಗೊಂಡ 
ಕೊಠಡಿ 9 ( ದಿನಾಂಕ 
೨) ಆರಿ ಸೋಜನೆ 
6 ಶಿಶು ಅಭಿವೃದ್ಧಿ ಯೋಜನೆ ಕಛೇರಿ, ಬೆಳಗಾವಿ |ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ AES ಲೀಸ್‌ ಮೇಲೆ 01-09-2020 
ಗ್ರಾಮೀಣ ಇಲಾಖೆ 
ಜಂಟಿ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು 
17 |ಜವಳಿ ಇಲಾಖೆ, ಪಶ್ಚಿಮ ವಲಯ/ವಿಭಾಗ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ B12 26800 321600 01-09-2020 
ಬೆಳಗಾವಿ 
ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಮಹರ್ಷಿ 
18 ವಾಲ್ಡೀಕಿ ಪರಿಶಿಷ್ಟ್‌ ಪಂಗಡಗಳ ಅಭಿವೃದ್ಧಿ ಸಮಾಜ ಕಲ್ಯಾಣ ಇಲಾಖೆ 221 17000 204000 07-09-2020 
ನಿಗಮ ನಿಯಮಿತ, ಬೆಳಗಾವಿ 
le ON ee 
ರುಕ ಪದಾನ 2 ಪಕರು 
ಸಹಾಯಕ 'ಪ್ರಧಾನ ವ್ಯಧಸ್ಥಾಪಶು, ಹಿಂದುಳಿದ ವರ್ಗಗಳ ಕಲ್ಯಾಣ 
ಘಿ ನದ ಅನು ಅಂಡಳಿದ ಪರ್ಗನಳ 81, B2&TP1 750 9000 | 18-09-2020 
ಅಭಿವೃದ್ಧಿ ನಿಗಮ ನಿಯಮಿತ, ಬೆಳಗಾವಿ 
ಉಪ ಪ್ರಧಾನ ವ್ಯವಸ್ಥಾಪಕರು. | 
20 ಡಾ.ಬಿ.ಆರ್‌.ಅಂಬೇಡ್ಕರ್‌ ಅಭಿವೃದ್ದಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ 122 7500 90000 01-09-2020 
ಬೆಳಗಾವಿ 
ಜಿಲ್ಲಾ ವ್ಯವಸ್ಥಾಪಕರು, 
21 |ಡಾ.ಬಿ.ಆರ್‌.ಅಂಬೇಡ್ಕರ್‌ ಅಭಿವೃದ್ದಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ 23800 285600 01-09-2020 
ಬೆಳಗಾವಿ 
ನ, 


ಕಸಂ 


ಕಚೇರಿ/ನಿಗಮ/ಆಯೋಗ 


ಆಡಳಿತ ಇಲಾಖೆ 


ಅನುಬಂಧ 


me 
ಅಂತಿಮವಾಗಿ 
ಹಂಚಿಕೆ ಬಾಡಿಗೆ ಮೊತ್ತ | ಸ್ಹಭ್ಞಾಂತರ 
ಮಾಡಲಾದ [ನಾಡಿಗೆ ಮೊತ್ತ (ಪತ | (ಪ್ರತ ಗೊಂಡ 
ತಿಂಗಳು ರೂ ಗಳಲ್ಲಿ) [ವರ್ಷಕ್ಕೆ ರೂ 
ಕೊಠಡಿ [_ ಗಳಲ್ಲ) ದಿನಾಂಕ 


ಬೆಳಗಾವಿ 


ಯೋಜನಾ ನಿರ್ದೇಶಕರು, ನಿರ್ಮಿತಿ ಕೇಂದ್ರ, 


ವಸತಿ ಇಲಾಖೆ/ ಜಿಲ್ಲಾಧಿಕಾರಿ 


15000 


180000 18-09-2020 


